ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 


611 


ಸದಸ್ಯರ ಹೆಸರು 


ಶ್ರೀ ಆರ್‌. ಬಿ. ತಿಮ್ಮಾಪೂರ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರಿಸಬೇಕಾದ ದಿನಾಂಕ 


21.02.2022 


ಉತ್ತರಿಸುವ ಸಚಿವರು 


ಮಾನ್ಯ ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ 
ಮತ್ತು ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು 


ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ 
ಸಚಿವರು. 

ಕ್ರಸಂ ಪಶ್ನೆ ಉತ್ತರ 

ಈ [ರ್ನಾಟಕದಲ್ಲಿ ಗುರುತಿಸಿರುವ ರೂಸಾ 1.0 ಯೋಜನೆಯಡಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು. 
ಪದವಿ ಕಾಲೇಜುಗಳನ್ನು ರಾಷ್ಟ್ರೀಯ ಜೇವರ್ಗಿ ಹಾಗೂ ರೂಸಾ 2.0 ಯೋಜನೆಯಡಿ ಸರ್ಕಾರಿ 
ಉಚ್ಛೆತರ್‌ ಶಿಕ್ಷಾ ಅಭಿಯಾನ | ಪ್ರಥಮ ದರ್ಜೆ ಕಾಲೇಜು, ರಾಯಚೂರು, ಸರ್ಕಾರಿ ಪ್ರಥಮ 
(RUSA) ಅಡಿಯಲ್ಲಿ ಮಾದರಿ |ದರ್ಜೆ ಕಾಲೇಜು, ಶಹಾಪುರ ಮತ್ತು ಸರ್ಕಾರಿ ಪ್ರಥಮ ದರ್ಜೆ 
ಪದವಿ ಕಾಲೇಜುಗಳಾಗಿ | ಕಾಲೇಜು, ಸುರಪುರಗಳನ್ನು. ಆಯ್ಕೆ ಮಾಡಲಾಗಿದ್ದು, ಭಾರತ 
ಅಭಿವೃದ್ಧಿಪಡಿಸಲು ಕೈಗೊಂಡಿರುವ ಸರ್ಕಾರದ ಶಿಕ್ಷಣ ಮಂತ್ರಾಲಯವು ಅನುಮೋದನೆ ನೀಡಿರುವ 
ಕಮಗಳಾವುವು: ಸಾಂಸ್ಥಿಕ ಅಭಿವೃದ್ಧಿ ಯೋಜನೆಯಂತೆ ಅಭಿವೃದ್ಧಿಪಡಿಸಲು 

ಕ್ರಮಕೈಗೊಳ್ಳಲಾಗಿದೆ. 

ಆ) ಗುರುತಿಸಲಾದ ಕಾಲೇಜುಗಳಲ್ಲಿ | 1. ರೂಸಾ 10 ಯೋಜನೆಯಡಿ ಸರ್ಕಾರಿ ಪ್ರಥಮ ದರ್ಜೆ 
ಯೋಜನೆಯ ಅನುಷ್ಠಾನದ ಕಾಲೇಜು, ಜೇವರ್ಗಿ ಕಾಲೇಜಿಗೆ ರೂ.4.00 ಕೋಟಿ ಅನುದಾನ 
ಸ್ಥಿತಿಯೇನು: ಬಿಡುಗಡೆಯಾಗಿರುತ್ತದೆ. ಇದರಲ್ಲಿ ನೂತನ ಕಟ್ಟಡ 

ಕಾಮಗಾರಿಗಾಗಿ ರೂ.2.80,62.000/- ಮೊತ್ತದ 


ಅಂದಾಜುಪಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದ್ದು, 
ಕಾಮಗಾರಿಯು ಪೂರ್ಣಗೊಂಡು ಹಸ್ತಾಂತರವಾಗಿರುತ್ತದೆ. 
ನೂತನ ಉಪಕರಣಗಳ ಖರೀದಿಗೆ ರೂ.1,19,38,000/-ಗಳನ್ನು 


ಮೀಸಲಿಡಲಾಗಿದ್ದು, ಟೆಂಡರ್‌ ಪ್ರಕ್ರಿಯೆ ಬಿಡ್‌ 
ಇವ್ಯಾಲ್ಯೂಯೇಷನ್‌ ಹಂತದಲ್ಲಿರುತ್ತದೆ. 
2. ರೂಸಾ 2.0 ಯೋಜನೆಯಡಿ " ಆಯ್ಕೆಯಾದ ಸರ್ಕಾರಿ 


ಪ್ರಥಮ ದರ್ಜೆ ಕಾಲೇಜು, ರಾಯಚೂರು, ಸರ್ಕಾರಿ ಪ್ರಥಮ 


1 


ದರ್ಜೆ ಕಾಲೇಜು, ಶಹಾಪುರ, ಹಾಗೂ ಸರ್ಕಾರಿ ಪ್ರಥಮ! 
ದರ್ಜೆ ಕಾಲೇಜು, ಸುರಪುರ, ಕಾಲೇಜುಗಳಿಗೆ ತಲಾ ರೂ.4.00 
ಕೋಟಿ ಮೀಸಲಿಡಲಾಗಿದ್ದು, ತಲಾ ರೂ200 ಕೋಟಿ 
ಬಿಡುಗಡೆಯಾಗಿದೆ. ನೂತನ ಕಟ್ಟಡ ಕಾಮಗಾರಿಗಾಗಿ ತಲಾ 
ರೂ.160.00 ಲಕ್ಷಗಳ  ಅಂದಾಜುಪಟ್ಟಿಗಳಿಗೆ ಹಾಗೂ 
ನವೀಕರಣ/ಮೇಲ್ದರ್ಜೆ ಕಾಮಗಾರಿಗಾಗಿ ತಲಾ ರೂ.160.00 
ಲಕ್ಷಗಳ  ಅಂದಾಜುಪೆಟ್ಟಿಗೆ ಆಡಳಿತಾತ್ಮಕ ಅನುಮೋದನೆ 
ಹಾಗೂ ಅನುದಾನ ಬಿಡುಗಡೆ ಪ್ರಕ್ರಿಯೆ ಪ್ರಗತಿಯಲ್ಲಿರುತ್ತದೆ. 
ಸದರಿ ಕಾಲೇಜುಗಳಿಗೆ ನೂತನ ಉಪಕರಣಗಳ ಖರೀದಿಗೆ 
ತಲಾ ರೂ.80.00 ಲಕ್ಷಗಳನ್ನು ಮೀಸಲಿಡಲಾಗಿದ್ದು, ಟೆಂಡರ್‌ 


ಪಕಿಯೆ ಬಿಡ್‌ ಇವ್ನಾಲ್ಲೂಯೇಷನ್‌ ಹಂತದಲ್ಲಿರುತದೆ. 
ಬರು $್‌ಲ್ಯ ಸುಲ 


ಇ) | ಇತರ ಕಾಲೇಜುಗಳಿಗೆ 
ಯೋಜನೆಯನ್ನು ವಿಸ್ತರಿಸಲು 
ಯಾವುದಾದರೂ 
ಯೋಜನೆಗಳಿವೆಯೇ: 


ಈ) ಹಾಗಿದ್ದಲ್ಲಿ, ಅದರ ವಿವರಗಳು? 


ಸಂಖ್ಯೆ: ಇಡಿ 2 ಇಜಿಒವಿ 2022 


(ಡಾ: ಅಶ್ವಥ್‌! ನಾರಾಯಣ ಸಿ. ಎನ್‌) 
ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಮತ್ತು 
ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು 


ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರು. 


